ಕರ್ನಾಟಕ ವಿಧಾನ ಪರಿಷ 


1 ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ ' 


2. ಸದಸ್ಯರ ಹೆಸರು 


ತ್ತು 
- 


1531 
ಶೀ ಬಿಕೆ. ಹರಿಪ್ರಸಾದ್‌ 
(ವಿಧಾನಸಭೆಯಿಂದ ಚುನಾಯಿತರಾದವರು) 


3. ' ಉತ್ತರಿಸುವ ದಿನಾಂಕ 18-03-2021 
4: ಉತ್ತರಿಸುವವರು 'ಮುಖ್ಯಮಂತ್ರಿಗಳು 

ತಸೆಂ ಪ್ರ್ನೆ" T. ಉತ್ತರೆ, 

ಅ ಬೆಂಗಳೂರು ನಗರದ ಶಿವಾನೆಂದ ಬೆಂಗಳೂರು ನಗರದ ಶಿವಾನಂದ ವೃತ್ತದ ಬಳಿ ಮೇಲು ಸೇತುವೆ 
ವೃತ್ತದ ಬಳಿ ಮೇಲು ಸೇತುವೆ|.. ನಿರ್ಮಾಣ ಕಾರ್ಯ ದಿನಾಂಕ: 24-06-2017 ರಂದು 
ನಿರ್ಮಾಣ ಕಾರ್ಯ ಯಾವಾಗ ಆರಂಭವಾಯಿತು. " 
ವಾಯ ನ್‌ ಲಾ ಆದರೆ, ಸ್ಥಳೀಯ ನಿವಾಸಿಗಳು ಯೋಜನೆಯ ವಿರುದ್ಧ ಆಕ್ಷೇಪಣೆ 
ಹಾಗೂ ಒದಗಿಸಿರುವ ಅನುದಾನ ಮಾಡಿದ್ದು ಹಾಗೂ ಘನ ಉಚ್ಛ ನ್ಯಾಯಾಲಯದಲ್ಲಿ ದಿನಾಂಕ: 
ಎಷು: ಇದುವರೆಗೆ ನಡೆದಿರುವ 19-08-2017 ರಂದು ರಿಟ್‌ ಅರ್ಜಿ ಸಲ್ಲಿಸಲಾಗಿದ್ದು, ಈ 

ಟಿ f ಅರ್ಜಿಗೆ ಸಂಬಂಧಪಟಂತೆ ಹಲವಾರು ಬಾರಿ ವಿಚಾರಣೆಗಳು | 
| ಾಮಗಾರಿಗಳಾವುವು; (ವಿವರ | ನಡೆದು ದಿನಾಂಕ: 08-01-2018 ರಂದು ಘನ ಉಚ್ಛ 
ನೀಡುವುದು) ನ್ಯಾಯಾಲಯವು ಯೋಜನೆಯ ವಿನ್ಯಾಸವನ್ನು ಪರಿಷ್ಠರಿಸಿ 


ಕಾಮಗಾರಿಯನ್ನು ಪುನಃ ಪ್ರಾರಂಭ ಮಾಡಲು ಮಧ್ಯಂತರ 
ಆದೇಶ ನೀಡಿರುತ್ತದೆ. 


ಘನ. ಉಚ್ಛ ನ್ಯಾಯಾಲಯವು ನೀಡಿರುವ ಆದೇಶದಂತೆ 


ಯೋಜನೆಯ ವಿನ್ಯಾಸವನ್ನು ಮಾರ್ಪಡಿಸಿ, ಪರಿಷ್ಕೃತ ಅಂದಾಜು 
ಪಟ್ಟೆಯನ್ನು ಸರ್ಕಾರದ ಅನುಮೋದನೆಗೆ ಸಲ್ಲಿಸಿದ್ದು, ದಿನಾಂಕ: 
24-07-2020 ರಂದು ಸರ್ಕಾರವು ಪರಿಷ್ಠಠತ ಮೊತ್ತ 
ರೂ.43.70 ಕೋಟಿಗಳಿಗೆ ಅನುಮೋದನೆ ನೀಡಿ, ಅನುದಾನವನ್ನು 
ಒದಗಿಸಿರುತ್ತದೆ. | 
ಸದರಿ ಕಾಮಗಾರಿಯಲ್ಲಿ ಇದುವರೆಗೆ ಪೈಲ್‌ ಫೌಂಡೇಶನ್‌, ಪೈಲ್‌ 
ಕ್ಯಾಪ್‌, ಪಿಯರ್‌, ಪಿಯರ್‌ ಬೀಮ್‌ (ಕ್ಕಾಪ್‌), ಗರ್ಡರ್ಸ್‌' ಡೆಕ್‌ 


ಸ್ಟ್ಯಾಬ್‌ ಕಾಮಗಾರಿಗಳು ಸೇರಿದಂತೆ ಶೇ 70 ರಷ್ಟು ಕಾಮಗಾರಿ. 


ಪೂರ್ಣಗೊಂಡಿರುತ್ತದೆ. ಇದುವರೆಗೆ ನಡೆದಿರುವ ಕಾಮಗಾರಿಗಳ 
ಪ್ರಗತಿಯ ವಿವರ ಈ ಕೆಳಕಂಡಂತಿದೆ. 


"ಎಲ್ಲಾ 60 


Y: 60 ಪೈಲ್‌ಗಳ 
ಪೂರ್ಣಗೊಂಡಿರುತ್ತವೆ. 


ಪೈಕಿ, ಪೈಲ್‌ಗಳು 


2 


15 ಪೈಲ್‌ಕ್ಕಾಪ್‌ಗಳ ಪೈಕಿ ಎಲ್ಲಾ 15 ಪೈಲ್‌ಕ್ಕಾಪ್‌ಗಳು 
ಪೂರ್ಣಗೊಂಡಿರುತ್ತವೆ. ) 
'Y ಒಂದು ತೆರೆದ ತಳಪಾಯ ಕಾಮಗಾರಿ "ಪ್ರಗತಿಯಲ್ಲಿದೆ 
Y 15 ಪೈಲ್‌ಕ್ಕಾಪ್‌ ಪೆಡೆಸ್ಕಲ್‌ಗಳ ಪೈಕಿ, ಎಲ್ಲಾ 15 ಸಲ 
ಪೆಡೆಸ್ಪಲ್‌ಗಳು ಪೂರ್ಣ ಗೊಂಡಿರುತ್ತವೆ. 
Y 16 ಪಿಯರ್‌ ಮತ್ತು ಪಿಯರ್‌ಕ್ಕಾಪ್‌ಗಳ ಪೈಕಿ, 13 ಪಿಯರ್‌ 
ಮತ್ತು ಪಿಯರ್‌ಕ್ಯಾಪ್‌ಗಳು ಪೂರ್ಣಿಗೊಂಡಿರುತ್ತವೆ. 


Y 30 ಡಯಾಘ್ರಮ್‌ಗಳ ಪೈಕಿ, 24 ಡಯಾಹಮ್‌ಗಳು 

ಪೂರ್ಣಗೊಂಡಿರುತ್ತವೆ. 

Y.90 ಐ-ಗರ್ಡರ್‌ಗಳ ಪೈಕಿ, 72 ಐ-ಗರ್ಡರ್‌ಗಳು 
ಪೂರ್ಣಗೊಂಡಿರುತ್ತವೆ. 

Y 15 ಡೆಕ್‌ಸ್ತಾಬ್‌ಗಳ ಪೈಕಿ 08 ಡೆಕ್‌ಸ್ಲಾಬ್‌ಗಳು 
ಪೂರ್ಣಗೊಂಡಿರುತ್ತವೆ. 


Y 1237 ಚ.ಮೀ" ರೀಇನ್‌ಘಫೋರ್ಸ್‌ಡ್‌ ಅರ್ಥ್‌ ಪ್ಯಾನೆಲ್‌ಗಳ 
ಪೈಕಿ, 108 ಚ.ಮೀ ರೀಇನ್‌ಘೋರ್ಸ್‌ಡ್‌ ಅರ್ಥ್‌ 
ಪ್ಯಾನೆಲ್‌ಗಳು ಸಿದ್ದಗೊಂಡಿರುತ್ತವೆ. 


ಹಾಗೂ. ಇನ್ನೂ ಅಗತ್ಯವಾಗಿರುವ | ಪಾ 
ಅನುದಾನದ ಪ್ರಮಾಣ ಎಷ್ಟು 
ಕಾಮಗಾರಿ 'ವಿಳಂಬದಿಂದ ಸುಗಮ 
ಸಂಚಾರಕ್ಕೆ ತೊಂದರೆಯಾಗಿರುವುದು 
ಸರ್ಕಾರದ ಗಮನಕ್ಕೆ ಬಂದಿದೆಯೇ; 


ಇದುವರೆಗೆ ಪರಗರುವ ಇಪವಾನ 


| ಸಂಚಾರಕ್ಕೆ ಸಂಚಾರಿ ಪೋಲೀಸ್‌ 
| ರಸ್ತೆಗಳಲ್ಲಿ ಸಂಚಾರಕ್ಕೆ ಅವಕಾಶ ಕಲ್ಲಿಸಲಾಗಿರುತ್ತದೆ. 


ಸೆದರಿ ರಗೆ ಇದುವರೆಗೆ ರೂ.22.50 ಫಾಟಿಗಳನ್ನು 
ಪಾವತಿಸಲಾಗಿದ್ದು, ಉಳಿದ ಕಾಮಗಾರಿಗೆ ಇನ್ನೂ ರೂ.(39.54- 
22.50) ರೂ.17.04 ಕೋಟಿಗಳು ಅವಶ್ಯವಿದ್ದು, ' ಅನುದಾನವು 
ಸರ್ಕಾರದಿಂದ ಅನುಮೋದನೆಯಾಗಿರುತ್ತದೆ. ಪ್ರಸ್ತುತ ಕಾಮಗಾರಿ 
ಯಲ್ಲಿ ಶೇ.70 ರಷ್ಟು ಪ್ರಗತಿಯನ್ನು ಸಾಧಿಸಲಾಗಿರುತ್ತದೆ. ಸುಗಮ 
ರವರ ಸಮನ್ನಯದಿಂದ ಬದಲಿ 


ಕಾ "ಮೇಲು 


ಸೇತುವೆ ಕಾಮಗಾರಿ ಸದರ ಮೇಲ ಸೇತುವೆ ಕಾಮಗಾರಿಯು ಪ್ರಗತಿಯಲ್ಲಿದ್ದು, 

ಯನ್ನು ತ್ವರಿತವಾಗಿ ' ಮುಕ್ತಾಯ! ಈವರೆಗೆ ಶೇ.70 "ರಷ್ಟು ಪ್ರಗತಿಯನ್ನು ಸಾಧಿಸಲಾಗಿರುತ್ತದೆ. ಉಳಿದ 

ಮಾಡಲು ' ಕಮ ತೆಗೆದು | ಕಾಮಗಾರಿಯನ್ನು ಜೂನ್‌-2021 ರೊಳೆಗೆ ಪೂರ್ಣಗೊಳಿಸಲು ಕಮ 
ಕೊಳ್ಳಲಾಗುವುದೇ? ಕೈಗೊಳ್ಳಲಾಗಿರುತ್ತದೆ. 


ಸಂಖ್ಯೆ" ನಅಇ 77 ಎಂಎನ್‌ವೈ 2021 (ಇ) 


ಒಂದೆ 
(ಬಿ.ಎಸ್‌. ಯಡಿಯೂರಪ್ಪ) 


ಮುಖ್ಯಮಂತ್ರಿ 


